ಕರ್ನಾಟಿಕ ವಿಧಾನ ಪರಿಷತ್ತು 


Ne 


ಚುಕ್ಕೆ ಗುರುತಿಲ್ಲಹ ಪ್ರಶ್ನೆ ಸಂಖ್ಯೆ 1373 
ಸದಸ್ಯರ ಹೆಸರು : : ಶ್ರೀಕೆಟಿ. ಶ್ರೀಕಂಠೇಗೌಡ 
| (ಪದವೀಧರರ ಕ್ನೇತು 
3 ಉತ್ತರಿಸುವ ದಿನಾಂಕ : 09.03.2022 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಕ್ರಮ ಪ್ರಶ್ನೆ ಉತ್ತರ | 
ಸಂಖ್ಯೆ ಲ್ಲ ವೌ 
ಈ ಮದೂರು ತಾಮೂಘು ದುರುಗಲವಾಡಿ | ಹೌದು, ಸರ್ಕಾರದ ಗಮನಕ್ಕೆ ಬಂದಿದೆ. 

| ಗ್ರಾಮದ ಸರ್ಮೇ ನಂ.129 ರಿಂದ 8 
ರವರೆಗೆ ಅಂದಾಜು 60 ಎಕರೆ ಬೇಸಾಯ | ಮಂಡ್ಯ ಜಿಲ್ಲೆ ಮದೂರು ತಾಲ್ಲೂಕು, 
ಜಮಿನಿಗೆ ರಸ್ತೆ ಇಲ್ಲದಿರುವುದು | ಹುರುಗಲವಾಡಿ ಗ್ರಾಮದ ಸರ್ವೆ ನಂ.129 ಹಿಡುವಳಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಜಮೀನಾಗಿದ್ದು, ಗ್ರಾಮ ನಕಾಶೆಯಂತೆ ಅಧಿಕೃತ ರಸ್ತೆ 

ಇರುತ್ತದೆ ಹಾಗೂ ಸನಂ. 8. ಹಿಡುವಳಿ 
ಜಮಿೀನಾಗಿದ್ದು, ಉತ್ತರದ ಭಾಗದಲ್ಲಿ ರಸ್ತೆ ಇರುತ್ತದೆ. 
ಸ.ನಂ. 125, 126, 67, 63, 64, 8, 59, 60, 62, 66 
ಮತ್ತು 68ರ ಹಿಡುವಳಿ ಜಮೀನುಗಳ ನಡುವೆ ಗ್ರಾಮ 
ನಕಾಶೆಯಂತೆ ಯಾವುದೇ ಅಧಿಕೃತ ರಸ್ತೆ 
ಇರುವುದಿಲ್ಲ. ಆದರೆ, ಹದ್ದುಗಿಡದ ಹಳ್ಳ ಇದ್ದು, 
ದಿನಾಂಕ 22.02.2022 ರಂದು ಅಳತೆ ಮಾಡಲಾಗಿ, 
ಒತ್ತುವರಿಯಾಗಿರುವುದು ಕಂಡುಬಂದಿರುತ್ತದೆ. 
ಮೇಲ್ಕಂಡ ಜಮೀನುಗಳ ಬಾಜುವಿನಲ್ಲಿರುವ 
ಹದ್ದುಗಿಡದ ಹಳ್ಳದ | ಒತ್ತುವರಿಯನ್ನು 
ತೆರವುಗೊಳಿಸಲು ಕ್ರಮಕ್ಕೆಗೊಳಲಾಗುತಿದೆ. . | 

ಅ) [ರಸ್ತೆ ಇಲ್ಲದೆ ದುರುಗಲವಾಡಿ, 
ಉಜ್ಜಿಚನ್ನನದೊಡ್ಡಿ ಹಾಗೂ 
ದೊಸದಳ್ಲಿ ಗ್ರಾಮದ. ರೈತರಿಗೆ ಹೌದು, ಸರ್ಕಾರದ ಗಮನಕ್ಕೆ ಬಂದಿದೆ. 
ತೊಂದರೆಯಾಗಿರುವುದು ಸರ್ಕಾರದ - 

_| ಗಮನಕ್ಕೆ ಬಂದಿದೆಯೇ; 

(ಇ) | ಬಂದಿದಲ್ಲಿ, ಸರ್ವೇ ಮಾಡಿ 2 ಕಿ.ಮೀ.| ಮದೂರು ತಾಲ್ಲೂಕು ವ್ಯಾಪ್ತಿಯಲಿ ಒಟ್ಟು 163.61 
ದೂರದ ನಾಲಾ ರಸ್ತೆಯನ್ನು ನಿರ್ಮಾಣ | ಕಿಲೋ ಮೀಟರ್‌ ಅಚ್ಚುಕಟ್ಟು ರಸ್ತೆಯಿದ್ದು, 2020: 
ಮಾಡಿ ರೈತರಿಗೆ ಅನುಕೂಲ ಮಾಡಲು | 21ನೇ ಸಾಲಿನ ಅಂತ್ಯದವರೆಗೆ ಒಟ್ಟು 65.76 ಕಿಲೋ 
ಸರ್ಕಾರ ಕೈಗೊಂಡ ಕ್ರಮಗಳೇನು? | ಮೀಟರ್‌ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿರುತ್ತದೆ. 
(ವಿವರ ನೀಡುವುದು) ಉಳಿಕೆ 9785 ಕಲೋ ಮೀಟರ್‌ ರಸೆಯನ್ನು 

ಲಭ್ಯವಿರುವ ಇ ಅನುದಾನಕ್ಕೆ ಅನುಗುಣವಾಗಿ 
' ಅಭಿವ್ಯದ್ಧಿಪಡಿಸಲಾಗುವುದು. 
ಇಡತಸಂಖ್ಯಸಂಇ ೫ ಎಲ್‌ಜಿವೈ 2022) - ೯ 
A 
ರ್‌.ಅಶೊ 


ಕಂದಾಯ ಸಚಿವರು 


